ಕರ್ನಾಟಕ ವಿಧಾನ ಪರಿ ರಿಷತು } 


ದ 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 384 (559) 
ಸದಸ್ಯರ ಹೆಸರು ಶ್ರೀ. ಬಸವರಾಜ ಶಿವಲಿಂಗಪ್ಪ. ಹೊರಟ್ಟಿ (ಶಿಕ್ಷಕರ ಕ್ಷೇತ) 
ಉತ್ತರಿಸಬೇಕಾದ ದಿನಾಂಕ 09.03.2020 
ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 
' ಸಚಿವರು | 
ಕ್ರಸಂ ಪ್ರಶ್ನೆ ಉತ್ತರ 
ಅ. | ರಾಜ್ಯದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ರಾಜ್ಯದ್ಲಿ 3 ೈಯರ್‌ “EH ವ್ಯವಸ್ಥೆಯನ್ನು 
ಟೈಯರ್‌ ಸಿಸ್ಪಂ ವ್ಯವಸ್ಥೆ ಎಂದಿನಿಂದ ಜಾರಿ | ಇದುವರೆವಿಗೂ ಸಂಪೂರ್ಣವಾಗಿ ಜಾರಿ ಮಾಡಲಾಗಿರುವುದಿಲ್ಲ. 
ಮಾಡಲಾಗಿದೆ: ಜಾರಿಮಾಡಿದ್ದಲ್ಲಿ ಅದರ ಡಾ ರಾಜಾರಾಮಣರವರ ವರದಿಯಲ್ಲಿ ಕರ್ನಾಟಕದ 8 
ನಿಯಮಗಳೇನು; . RAS DAT ಯಲ್ಲಲ ಉಲ ಲ್ಲ f 
ವರ್ಷಗಳ ಪ್ರಾಥಮಿಕ. ಶಿಕ್ಷಣ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸಲು | 
ಶಿಫಾರಸು ಮಾಡಲಾಗಿರುವಂತೆ' 2001-02 ರಲ್ಲಿ 5 ನೇ ತರಗತಿಯನ್ನು’ 
ಪ್ರಾಥಮಿಕ ಶಿಕ್ಷಣ ವಿಭಾಗಕ್ಕೆ ಸೇರಿಸಿ 1 ರಿಂದ 5 ತರಗತಿಗಳ 'ಕರಿಯ 
ಪ್ರಾಥಮಿಕ ಶಾಲೆಗಳನ್ನಾಗಿ ಪರಿವರ್ತಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಇಡಿ 27 ಪಿಬಿಸಿ-2002. ದಿನಾಂಕ: 
17-05-2003 ರಂತೆ ಮೂರು ಕಿಮೀ ವ್ಯಾಪ್ತಿಯಲ್ಲಿ ಪ್ರೌಢ 
| ಶಾಲೆಗಳಿಲ್ಲದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ಪೈಕಿ ಹೆಚ್ಚು 
ಮಕ್ಕಳಿರುವ ಆಯ್ದ ಶಾಲೆಗಳಲ್ಲಿ 8ನೇ ತರಗತಿಯನ್ನು 
ಪ್ರಾರಂಭಿಸಲಾಗಿದೆ. 
ಮೂರನೇ ಹಂತವಾದ 9 ರಿಂದ 12ನೇ ತರಗತಿವರೆಗೆ 
ವಿಲೀನಗೊಳಿಸುವ ಕಾರ್ಯ ಪ್ರಾರಂಭವಾಗಿಲ್ಲ. 
ಆಯುಕ್ತರು ಸಾರ್ವಜನಿಕ. ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ 
ಕಛೇರಿಯ ಸುತ್ತೋಲೆ ದಿನಾಂಕ:05-04-2013 ರಂತೆ 2013-14 ನೇ 
ಸಾಲಿನಿಂದ ಪ್ರಾಥಮಿಕ ಶಿಕ್ಷಣ ಹಂತವನ್ನು 1 ರಿಂದ 8ನೇ ತರಗತಿಗೆ 
ನಿಗದಿಪಡಿಸಲಾಗಿದೆ 
ಆ. ಪೌಢ ಶಾಲೆಗಳಲ್ಲಿ ಸ್ಥಾ ತಕೋತ್ತರ`ಪಡವಿ`ಪಡೆದ 1 ಸರ್ಕಾರದ" ಅಧಿಸೂಚಿನೆ ಸಂಖ್ಯೆ: ಡಿಪಿಎಆರ್‌ 17 


ಸಹ ಶಿಕ್ಷಕರಿಗೆ ಪದವಿ 
ಪದೋನ್ನತಿಯನ್ನು ಏಕೆ 
ನಿಲ್ಲಿಸಿದ್ದರೆ ಕಾರಣಗಳೇನು; 


ಪೂರ್ವ ವಿಭಾಗಕ್ಕೆ 
ನಿಲ್ಲಿಸಲಾಗಿದೆ; 


ಎಸ್‌ಆರ್‌ಇ 94. ದಿನಾಂಕ: 21/051998ರಲ್ಲಿ ಶೇಕಡ 50ರಷ್ಟು 
ಉಪನ್ಯಾಸಕರ ಹುದ್ದೆಗಳನ್ನು ನೇರನೇಮಕಾತಿ ಮೂಲಕ 
ಭರ್ತಿ ಮಾಡಲು ಮತ್ತು ಶೇಕಡ 50ರಷ್ಟು ಪ್ರೌಢಶಾಲಾ ಸಹ 


ಶಿಕ್ಷಕರ ವೃಂದದಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ 
ಉಪನ್ಯಾಸಕರ . ವೃಂದಕ್ಕೆ" ಬಡ್ತಿ ನೀಡಲು ಅವಕಾಶ 
ಕಲ ಲಾಗಿತ್ತು. 


2. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಇಡಿ 35 ಡಿಜಿಡಿ 2009 
 ದಿನಾಂಕಃ15/05/2014ರಲ್ಲಿ ವೃಂದ ಮತ್ತು ನೇಮಕಾತಿ 
ನಿಯಮಕ್ಕೆ ಪರಿಷ್ಕರಣೆ ಮಾಡಿ ಶೇಕಡ 75ರಷ್ಟು ಹುದ್ದೆಗಳನ್ನು 
ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಮತ್ತು ಶೇಕಡ 


73ರಷ್ಟ ಪದ್ಯಗಳನ್ನು ಬತ್ತ ಮೂರ ತಂಬರು ಅವಳತ | 


ಕಲ್ಪಿಸಲಾಗಿದೆ. 

3. ಬಡ್ತಿ ಕೋಟದಲ್ಲಿ ಶೇಕಡ 50ರಷ್ಟು ಪದೋಪವ್ವತಿ 
ನೀಡಿದ್ದರಿಂದ ಈಗಾಗಲೇ 395 ಹುದ್ದೆಗಳು 
- ಹೆಚ್ಚುವರಿಯಗಿದ್ದು, ಶೇಕಡ 7525ರ ಬಡ್ತಿ ಕೋಟದ 
ಹುದ್ದೆಗಳು ಲಭ್ಯವಿಲ್ಲದ ಕಾರಣ. ಬಡ್ತಿ ನೀಡುವ ಪಶ್ನೆ 

ಉದ್ಧವಿಸುವುದಿಲ್ಲ. 
ನನದರ ಇನ ಸತಕಾಷ್ಸರ ತಡವ 2014ರ ಪೈಂಡೆ ಮತ್ತು ನೇಮಕಾತಿ ನಹಮಗಳನ್ನಯ ಈಗಾಲೇ 
“ಪಡೆದವರ ಯಾವುದೇ ಬಡ್ತಿ ಇಲ್ಲದೆ [95 ಹುದ್ದೆಗಳು 'ಹೆಚ್ಚುವರಿಯಾಗಿದ್ದು, ಶೇಕಡ 75:25ರ ಬಡ್ಡಿ ಕೋಟದ 
ನಿವೃತ್ತರಾಗುತ್ತಿರುವುದು . ಸರ್ಕಾರದ ಗಮನಕ್ಕೆ ಹುದ್ದೆಗಳು ಹೆಚ್ಚುವರಿಯಾಗಿದ್ದು. ಶೇಕಡ 75:25ರ ಬಡ್ತಿ ಕೋಟದ 


ಬಂದಿಡೆಯೇ; ಬಂದಿದ್ದರೆ, ಇದನ್ನು ಸರಿಪಡಿಸಲು 
ಸರ್ಕಾರ ತೆಗೆದುಕೊಂಡಿರುವ ಕ್ರಮವೇನು: 


ಹುದ್ದೆಗಳು ಲಭ್ಯವಿರುವುದಿಲ್ಲ. ಬಡ್ತಿ ಕೋಟಾದ ಹುದ್ದೆಗಳಲ್ಲಿ" ಕಾ 
ಗರ್ವಹಿಸುತ್ತಿರುವ ಉಪನ್ಯಾಸಕರ ವಯೋವನಿವೃತ್ತಿ, ರಾಜೀನಾಮೆ ಹಾಗೂ 
ಧನದಿಂದ ತೆರವಾಗುವ ಹುದ್ದೆಗಳನ್ನು ಮುಂಬಡ್ತಿ ನೀಡಲು 
ರಿಗಣಿಸಲಾಗುವುದು. 


ಹಾಗೂ 9-1 ಹಿರಿಯ ಪ್ರೌಢ ಈ 
ಇದ್ದಾಗ್ಯೂ ಕೂಡ ಇನ್ನೂ ಅನೇಕ ಕಡೆಗೆ 1-7 
8-10 ಹಾಗೂ 11-12 ಜಾರಿಯಲ್ಲಿರುವುದು 
ನಿಜವೇ; ಹಾಗೂ ಇನ್ನೂ ಸ್ಪತಂತ್ರ ಪದವಿ 
ಪೂರ್ವ ಕಾಲೇಜುಗಳು ಸತತವಾಗಿ 
ನಡೆಯುತ್ತಿರುವುದು ಒಂದಕ್ಕೊಂದು ಹೊಂದಾಣಿಕೆ 
ಇಲ್ಲದೇ ಶಿಕ್ಷಣ ವ್ಯವಸ್ಥೆ ಹದಗೆಟ್ಟಿರುವುದು ನಿಜವೇ; 
ನಿಜವಿಡ್ಗಲ್ಲಿ ಸರಿಪಡಿಸಲು ತೆಗೆದುಕೊಂಡಿರುವ 
ಕ್ರಮಗಳೇನು 


- IW 
1 ನರಡ 3ರವಕಗ ಪಾಢಮಕ 58ಪೌಢ 
ವ್ಯವಸ್ಥೆ 
LR] 


ಹೌದು 


| ರಿಂದ 8 ನೇ ತರಗತಿ ಇರುವ ಶಾಲೆಗಳಿಗೆ ತರಬೇತಿ 
ಹೊಂದಿದ ಪದವೀಧರ ಕಲಾ, ವಿಜ್ಞಾನ ಶಿಕ್ಷಕರನ್ನು ಹಂತ- 
ಹಂತವಾಗಿ ನೇಮಕ ಮಾಡಲು ಕ್ರಮವಹಿಸಲಾಗುತ್ತಿದೆ. 9 ಮತ್ತು 0 
ನೇ ತರಗತಿಗಳು ಇರುವ ಶಾಲೆಗಳಲ್ಲಿ ವಿಷಯವಾರು ಶಿಕ್ಷಕರು 
ಇರುವುದರಿಂದ ಶಿಕ್ಷಣದ ಗುಣಮಟ್ಟಕ್ಕೆ ಧಕ್ಕೆಯಾಗುತ್ತಿಲ್ಲ. 


ಸರ್ಕಾರಿ ಪ್ರಾಥಮಿಕ ಮತ್ತು ಪೌಢ ಶಾಲೆಗಳಲ್ಲಿ ಖಾಲಿ. ಇರುವ 
ಶಿಕ್ಷಕರ ಹುದ್ದೆಗಳಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ಅತಿಥಿ ಶಿಕ್ಷಕರನ್ನು 
ನೇಮಕ ಮಾಡಿಕೊಳ್ಳುವುದರ ಮೂಲಕ ಪಾಠ-ಪ್ರವಚನಗಳಿಗೆ 
ತೊಂದರೆಯಾಗದಂತೆ ಕ್ರಮವಹಿಸಲಾಗಿದೆ. ಸರ್ಕಾರಿ ಪ್ರಾಥಮಿಕ ಮತ್ತು 
ಸರ್ಕಾರಿ ಪೌಢ ಶಾಲೆಗಳ ಆಡಳಿತಾತ್ಮಕ ವಿಷಯಗಳು ಆಯಾ ಕ್ಷೇತ್ರ 
ಶಿಕ್ಷಣಾಧಿಕಾರಿಗಳು ಮತ್ತು ಜಿಲ್ಲಾ ಉಪನಿರ್ದೇಶಕರು(ಆಡಳಿತ)ರವರಿಂದ 
ನಿರ್ವಹಿಸಲ್ಪಡುತಿದೆ. ಈ ಎಲ್ಲಾ ಕ್ರಮಗಳಿಂದ ಶಿಕ್ಷಣ ವ್ಯವಸ್ಥೆ 
ಹದಗೆಡದಂತೆ ಕ್ರಮವಹಿಸಲಾಗುತ್ತಿದೆ. 


ಸಂಖ್ಯೆ ಇಪಿ 24 ಎಸ್‌ಎಲ್‌ಬಿ 2020 


ಹ್‌ 
(ಎಸ್‌7ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು 


